ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ :..1860 
ಸದಸ್ಯರ ಹೆಸರು - : ಶ್ರೀ ಕೆ ಹರೀಶ್‌ ಕುಮಾರ್‌ (ವಿಧಾನಸಭೆಯಿಂದ 
: ಚುನಾಯಿತರಾದಷೆರು) 
- -ಉತ್ತರಿಸುವ- ದಿನಾಂಕ --- SON 
ಉತ್ತರಿಸುವ ಸಚಿವರು : ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು 


. ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಅಚೇತ್ಸನರ ಮತ್ತು... 
ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ಸಜಿವರು. 

ಕಸಾ] 'ಪಕ್ನ್‌ ] ತ್ತರ 

ಅ. | ರಾಜ್ಯದೆ`ಅಂಗನವಾಡ ಸಿಬ್ಬಂದಿಗಳು | ಅಂಗನವಾಡಿ ಇರ್ಯರ್ಟಮರ ನಾನ ಶಡೇರಿಕೆಗಾಗಿ 
ತಮ್ಮ ಬೇಡಿಕೆಗಳ . ಈಡೇರಿಕೆಗಾಗಿ ಧರಣಿಗಳನ್ನು ನಡೆಸುತ್ತಿರುವುದು. ಸರ್ಕಾರದ ಗಮನಕ್ಕೆ ಬಂದಿದೆ. | 
ಕಳೆದ 5-10 ವರ್ಷಗಳಿಂದ : 


ಧಠಣಿಗಳನ್ನು ನಡೆಸುತ್ತಾ 
ಬಂದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಆ. |ಸೆದರಿ `ಸಿಬ್ಬಂದಗಘ ಮುಖ್ಯವಾಗಿ ನಾಗವಾಡ ಕಾರ್ಯಕರ್ತೆ`"ಮತ್ತು ಸಹಾಯದ ಕೇಂದ್ರ 
ಕನಿಷ್ಠವೇತನಕ್ಕಾಗಿ ಒತ್ತಾಯಿಸಿದ್ದು, ಪುರಸ್ಕೃತ ಯೋಜನೆಯಡಿ ಗೌರವಧನ ಸೇವೆ ಆಧಾರದ ಮೇಲೆ 
ಸರ್ಕಾರ ಸದರಿ ಭರವಸೆಯನ್ನು ಕರ್ತವ್ಯ ನಿರ್ವಹಿಸುತ್ತಿರುಪುದರಿಂದ ಹೌಗೂ ಇವರಿಗೆ 
ಈಡೇರಿಸದಿರಲು ಕಾರಣಗಳೇನು; ಗೌರವಧನ ಪಾವತಿಸಲಾಗುತ್ತಿರುವುದೆರಿಂದ ಕನಿಷ್ಠ ವೇತವ 


1 
| 


| ಇ ಸರ್ಕಾರದ ಎಲ್ಲಾ ಯೋಜನೆಗಳನ್ನು 2022-23ನೇ ಸಾಠಿನ ಆಯವ್ಯಯೆ ಭಾಷಣದಲ್ಲಿ ಅಂಗನವಾಡಿ 


ಅನುಷ್ಠಾನಗೊಳಿಸುವಲ್ಲಿ | ಕಾರ್ಯಕರ್ತೆಯರಿಗೆ ನೀಡುತ್ತಿರುವ ಮಾಹೆಯಾನ 

ಮುಂಚೂಣಿಯಲ್ಲಿರುವ ಈ | ಗೌರವಧನವನ್ನು ಸೇವೆಯ ಆಧಾರದ ಮೇರೆಗೆ 20 ವರ್ಷಕ್ಕಿಂತ 

ಅಂಗನವಾಡಿ ಕಾರ್ಯಕರ್ತರ ಹೆಚ್ಚು ಸೇವೆ ಸಲ್ಲಿಸಿದವರಿಗೆ 1,500 ರೂ. 10-20 ವರ್ಷ ಸೇವೆ 

ಬೇಡಿಕೆಗಳನ್ನು ಈಡೇರಿಸಲು | ಸಲ್ಲಿಸಿದವರಿಗೆ 1,250 ರೂ. ಮತ್ತು 10ಕ್ಕಿಂತ ಕಡಿಮೆ ವರ್ಷ 

ಸರ್ಕಾರ ಕ್ರಮ ಕೈಗೊಳ್ಳುವುದು? ಸೇವೆ ಸಲ್ಲಿಸಿದವರಿಗೆ 000 ರೂ.ಗಳನ್ನು ಹೆಚ್ಚಿಸಲು 
ಪಸಾಪಿಸಲಾಗಿದೆ 


ಇದಲ್ಲದೇ, ಎನ್‌.ಪಿ.ಎಸ್‌ ಲೈಟ್‌ ಯೋಜನೆಯಿಂದ 
ವಂಚಿತರಾಗಿ ನಿವೃತ್ತಿ ಹೊಂದಿರುವ ಅಂಗನವಾಡಿ 
ಕಾರ್ಯಕರ್ತೆಯರಿಗೆ ರೊ.50,000/- ಮತ್ತು ಸಹಾಯಕಿಯರಿಗೆ 
ರೂ. ೫,000/- ರಂತೆ ಇಡಿಗಂಟು ಯೋಜನೆಯಡಿಯಲ್ಲಿ 


ಪಾವತಿಸಲು ಸಹ ಪ್ರಸ್ತಾಪಿಸಲಾಗಿದೆ. 


ಸಂ: ಮಮಣಇ 117 ಐಸಿಡಿ 2022 
lf ed 
$ [( ರ ಹಾಲಪ್ಪ ಬಸಪ್ಪ) 


ಗಣಿ ಮತ್ತು ಭೂ ಏಜ್ಞಾನ, ಮಹಿಳಾ ಮತು 


ಮಕ್ಷಳ ಅಭಿವೃದ್ಧಿ ವಿಕಲಚೇತನರ ಹಾಗೂ 
ಹಿರಿಯ ನಾಗರಿಕರ ಸಬಲೀಕರಣ ಸಚಿವರು. 


